ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 09ನೇ ಮಾರ್ಜ್‌, 2020 


ನಂಜನಗೂಡು ಪಟ್ಟಿಣದ ಸರ್ಕಾರಿ ಬಾಲಕರ ಪ್ರೌಢ ಶಾಲೆಯ ಪುನರ್‌ ನಿರ್ಮಾಣ ಕುರಿತು 
ಶ್ರೀ ಎಸ್‌.ನಾಗರಾಜ್‌ (ಸ೦ಂದೇಶನಾಗರಾಜ್‌) (ಸ್ಥಳೀಯಸಂಸ್ಥೆಗಳಕ್ಲೇತು) 


471 (484) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಮತ್ತು ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ನಂಜನಗೂಡು ಪಟ್ಟಣದ ರಾಷ್ಟ್ರಪತಿ ರಸ್ತೆಯಲ್ಲಿರುವ77 ವರ್ಷಗಳ ಹಳೆಯದಾದ ಸರ್ಕಾರಿ 
ಬಾಲಕರ ಪ್ರೌಢ ಶಾಲೆಯನ್ನು ಜೀರ್ಣೋದ್ಧಾರ ಮಾಡಿ ಪುನರ್‌ ನಿರ್ಮಾಣ ಕ್ರಮ ಜರುಗಿಸಲಾಗುವುದೇ ; 


(ಆ) ಈ ಶಾಲೆಗೆ ಇತ್ತೀಚೆಗೆ ಕಿಡಿಗೇಡಿಗಳು ಬೆ೦ಕ ಹಚ್ಚಿದ ದಾಖಲೆಗಳು ಸುಟ್ಟು ಹೋಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ ; ದಾಖಲೆಗಳನ್ನುಪುನರ್‌ ಸೃಷ್ಠಿಸಲು ಕ್ರಮ ತೆಗೆದುಕೊಳ್ಳಲಾಗಿದೆಯೇ; ಶಾಲಾ 
ಆವರಣವನ್ನು ಬೇರೆಯವರು ಪ್ರವೇಶಿಸದಂತೆ ಬಿಗಿಗೊಳಿಸಲಾಗುವುದೇ; 


(ಇ) ಶತಮಾನ ದಾಟಿರುವ ನಂಜನಗೂಡು ರಥ ಬೀದಿಯಲ್ಲಿರುವ ದಳವಾಯಿ ಹಿರಿಯ ಪ್ರಾಥಮಿಕ ಶಾಲೆಗೆ 
ಹೊಂದಿಕೊಂಡಂತಿರುವ ಬೃಹತ್‌ ವಿದ್ಯತ್‌ ಟ್ರಾನ್‌ಸ್‌ಫಾರ್ಮರ್ದ್ನು ಸ್ಥಳಾಂತರಿಸಲು ಶಾಲೆಯ 
ಆವರಣವನ್ನು ಸ್ವಚ್ಛವಾಗಿಡಲು ಶಾಲೆಗೆ ಸುಣ್ಣಬಣ್ಣ ಮಾಡಿಸಲು ಕ್ರಮ ಜರುಗಿಸಲಾಗುವು ದೇ? 


